ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
: 06.03.2020 

: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಲಳೀಯ ಸಂಸ್ಥೆಗಳ ಕೇತು) 
: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


329 


ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಪ್ರಶ್ನೆ 


ಮೈಸೂರು ವಿಭಾಗದಲ್ಲಿ ಎಷ್ಟು 
ಕ್ರೀಡಾಂಗಣಗಳನ್ನು 

ನಿರ್ನ್ಬಿಸಲಾಗಿದೆ; ಈ 
ಕ್ರೀಡಾಂಗಣಗಳ ಅಭಿವೃದ್ಧಿಗಾಗಿ 


ಕಳೆದ 3 ವರ್ಷಗಳಲ್ಲಿ 
ಬಿಡುಗಡೆಯಾದ 

ಅನುದಾನವೆಷ್ಟು; (ಜಿಲ್ಲಾವಾರು, 
ತಾಲ್ಲೂಕುವಾರು ಸಂಪೂರ್ಣ 


ವಿವರ ನೀಡುವುದು) 


ಉತ್ತರ 
ಮೈಸೂರು ವಿಭಾಗದಲ್ಲಿ 46 ಕ್ರೀಡಾಂಗಣಗಳನ್ನು ನಿರ್ಮಿಸಲಾಗಿದೆ. ಮೈಸೂರು 
ವಿಭಾಗದಲ್ಲಿರುವ ಕ್ರೀಡಾಂಗಣಗಳ ಅಭಿವೃದ್ಧಿಗಾಗಿ ಕಳೆದ 3 ವರ್ಷಗಳಲ್ಲಿ ಬಿಡುಗಡೆ 
ಮಾಡಲಾಗಿರುವ ಅನುದಾನದ ವಿವರ ಇಂತಿದೆ; 

ರೂ ಲಕ್ಷಗಳಲ್ಲಿ 

ಜಿಲ್ಲೆ ತಾಲ್ಲೂಕು 2017-18 2018-19 | 2019- 

20 
ಮೈಸೂರು 1. ಮೈಸೂರು 25.00 30.00 35.00 | 

2. ಹೆಚ್‌.ಡಿ. ಕೋಟೆ 5.00 5,00 6.50 

3. ಹುಣಸೂರು 65.00 5.00 26.50 

4. ಪಿರಿಯಾಪಟ್ಟಣ 5,00 5,00 6.50 

5. ಕೆೇಆರ್‌.ನಗರ 5.00 5.00 6.50 

6. ನಂಜನಗೂಡು 5.00 5.00 6.50 

Nu 7. ಟಿ.ನರಸೀಪುರ 5.00 5.00 6.50 

ತಾಲ್ಲೂಕಿನ 
ಬನ್ನೂರು 

ಮಂಡ್ಯ 1/8. ಮಂಡ್ಯ 47.00 44.00 34.10 

9. ಮದೂರು 3.00 5.00 5.00 

10. ಶ್ರೀರಂಗಪಟ್ಟಣ 3.00 7.00 5.00 

11. ನಾಗಮಂಗಲ 3.00 5,00 5.00 

12. ಕೆ.ಆರ್‌.ಪೇಟೆ 3.00 5.00 7.40 

| 13. ಪಾಂಡವಪುರ 3.00 8.00 7.50 


14. ಮಳವಳ್ಳಿ 3.00 5.00 7.50 
ಚಾಮರಾಜನಗರ | 15. ಚಾಮರಾಜನಗರ 18.94 51.28 25.50 
16. ಗುಂಡ್ಲುಪೇಟೆ 16.00 14.30 17.50 
17. ಕೊಳ್ಳೇಗಾಲ 10.06 18.34 10.00 
18. ಹನೂರು - - - 
ದಕ್ಷಿಣ ಕನ್ನಡ |19. ಮಂಗಳೂರು 16.00 20.00 29.25 
20. ಬೆಳಂ೦ಗಡಿ 3.00 5,00 5.00 
21. ಪುತೂದರು 3.00 6.00 10.00 
22. ಸುಳ್ಯ 3.00 5.00 5.00 
23. ಮೂಡಬಿದಿರೆ 15.00 5.00 10.00 
24. ಚಿಕ್ಕಮಗಳೂರು 5.50 11.25 K 
ಚಿಕ್ಕಮಗಳೂರು |25. ಚಿಕ್ಕಮಗಳೂರು 5,50 11.25 37.50 
(ಶತಮಾನೋತ್ಕೋವ 
ಕ್ರೀಡಾಂಗಣ) 
26. ಮೂಡಿಗೆರೆ 4.00 4.00 40.00 
27. ಕಡೂರು 4.00 4.00 5.00 
28. ಎನ್‌.ಆರ್‌.ಪುರ 4.00 4.00 5.00 
ಉಡುಪಿ 29. ಉಡುಪಿ 371.00 - ವ 
30. ಕಾರ್ಕಳ 25.00 - 25.00 
31. ಕುಂದಾಪುರ - - 25.00 
32. ಹೆಜಮಾಡಿ - 60.00 - 
33. ಬ್ರಹ್ಮಾವರ 75.00 = ಒ 
ಹಾಸನ 34. ಹಾಸನ 750.00 - - 
35. ಆಲೂರು 1.50 1.50 1.50 
36. ಅರಸೀಕೆರೆ 1.50 201.50 1.50 
37. ಅರಕಲಗೂಡು 1.50 1.50 1.50 
38. ಬೇಲೂರು 1.50 1.50 1.50 
39. ಚನ್ನರಾಯಪಟ್ಟಣ 1.50 1.50 1.50 
40. ಹೊಳೆನರಸೀಪುರ 1.50 201.50 161.50 


41. ಸಕಲೇಶಪುರ 1.50 1.50 31.50 
ಕೊಡಗು 42. ಮಡಿಕೇರಿ 2 


43. ಸೋಮವಾರಪೇಟೆ ಆ 


44. ಎನಿರಾಜಪೇಟೆ - 714.33 131.85 


45. ಪೊನ್ನಂ೦ಹೇಟೆ y - 


46. ನಾಪೋಕ್ತು s 


ತಾಲ್ಲೂಕು ಮಟ್ಟಿದಲ್ಲಿ ಒಳಾಂಗಣ 
ಕ್ರೀಡಾಂಗಣ ಮತ್ತು 


ಒಳಾಂಗಣ ಹಾಗೂ ರಾಜ್ಯದಲ್ಲಿ ತಾಲ್ಲೂಕು ಮಟ್ಟದ ಈಜುಕೊಳ ನಿರ್ಮಾಣದ ಅಗತ್ಯತೆ 
ಅನುಗುಣವಾಗಿ ಹಾಗೂ ಅನುದಾನದ ಲಭ್ಯತೆ ಆಧರಿಸಿ ಈಜುಕೊಳ ನಿರ್ಮಾಣಕ್ಕೆ 


ಈಜುಕೊಳಗಳನ್ನು ನಿರ್ಮಿಸಲು 
ಸರ್ಕಾರ ಮುಂದಾಗುವುದೇ; 


ಕಶ್ರಮಜರುಗಿಸಲಾಗುತ್ತಿದೆ. 


ಹಾಗಿದ್ದಲ್ಲಿ, ಸದರಿ ಕ್ರೀಡಾಂಗಣಗಳ 


ನಿರ್ಮಾಣಕ್ಕೆ ಎಷ್ಟು 
ಅನುದಾನವನ್ನು 
ಒದಗಿಸಲಾಗುವುದು; ಯಾವ 
ಕಾಲಮಿತಿಯೊಳಗೆ ಸದರಿ 
ಕ್ರೀಡಾಂಗಣಗಳನ್ನು 
ನಿರ್ನಿಸಲಾಗುವುದು; ಯಾವ ಯಾವ 
ತಾಲ್ಲೂಕುಗಳಲ್ಲಿ ನಿರ್ಮಾಣ 
ಮಾಡಲಾಗುವುದು; (ವಿವರ 
ನೀಡುವುದು) 


ತಾಲ್ಲೂಕು ಕೇಂದ್ರಗಳಲ್ಲಿ ನಿವೇಶನಗಳ ಲಭ್ಯತೆ ಹಾಗೂ ಬೇಡಿಕೆ ಆಧರಿಸಿ, ಆಯಾ ವರ್ಷದ 
ಕ್ರಿಯಾ ಯೋಜನೆಗಳಲ್ಲಿ ಅನುದಾನದ ಲಭ್ಯತೆ ಆಧರಿಸಿ, ಶೀಡಾಂಗಣ ಕಾಮಗಾರಿಗಳನ್ನು 
ಪೈಗೆತ್ತಿಕೊಳ್ಳಲಾಗುವುದು. 


ವೈಎಸ್‌ ಡಿ-/ಇಬಿಬಿ/14/2020 


ತ 


ಪಿ. ಟೆ. ರವಿ) 
ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


